ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 


ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


657 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

04.03.2021 

ಮಾನ್ಯ ಮುಖ್ಯಮಂತ್ರಿರವರು 


ಕ್ರಮ 
ಸ ಖ್ಯ ಪ್ರಶ್ನೆ ಉತ್ತರ 
ಅ ಬೆಂಗಳೊರು" ನಗರ ಸುತ್ತಮುತ್ತಲಿನ 
ಪ್ರದೇಶವು ಜನದಟ್ಟಣೆಯಿಂದ ಕೂಡಿದ್ದು, ಹೌದು 
ಈಗ ಇರುವ ರಸ್ತೆಗಳಲ್ಲಿ ವಾಹನ 
ದಟ್ಟಣೆಯಿಂದಾಗಿ ಗಂಟೆಗಟ್ಟಲೆ ಟ್ರಾಫಿಕ್‌ನಲ್ಲಿ 
ಸಿಲುಕಿ ಕಛೇರಿ ಹಾಗೂ ನಿಗಧಿತ ತಾಣ 
ತಲುಪಲು ವಿಳಂಬವಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 
ಕ ಅಡಗ್ಮಾ ನಗರ ಹಾಗಾ ಸಾತ್ತಮಾಕನ | ನಂಗಳೂರು ಅಭಿವ್ಯದ್ದ `ಪಾಧಕಾರದಂದ ಪಸ್ತತ ನಾಡಪ್ರಘ 
: ಪ್ರದೇಶಗಳಲ್ಲಿ ಹೊಸ ಬಡಾವಣೆಗಳ ಕೆಂಪೇಗೌಡ ಬಡಾವಣೆಯನ್ನು ನಿರ್ಮಾಣ 
ನಿರ್ಮಾಣ ಮಾಡಲಾಗುತ್ತಿದ್ದು, ಈ | ಮಾಡಲಾಗುತ್ತಿರುವುದರಿಂದ ಇನ್ನೂ ಹೆಚ್ಚಿನ ದಟ್ಟಣೆಯಿಂದಾಗಿ 
ಬಡಾವಣೆಗಳ ನಿರ್ಮಾಣದಿಂದ ಇನ್ನೂ [ಎಲ್ಲಾ ರೀತಿಯ ಸಮಸ್ಯೆ ಗಳು ಉದ್ದವವಾಗುವುದನ್ನು 
ಹೆಚ್ಚನ ದಟ್ಟಣೆಯಿಂದಾಗಿ ಎಲ್ಲಾ ರೀತಿಯ ತಡೆಯಲು, ಸದರಿ  ಬಡಾಷಣೆಯಲ್ಲಿ ಒಳರಸ್ತೆಗಳನ್ನು 
ಸಮಸ್ಸೆ ಗಳು” ಉದ್ದವವಾಗುವುದನ್ನು | ಒಳಗೊಂಡಂತೆ Major Arterial Road ಅನ್ನು 
ತಡೆಯಲು ಸರ್ಕಾರ ಯಾವ ಸಣುಧಳನ್ನು ನಿರ್ಮಿಸಲಾಗುತ್ತಿದೆ, ಈಗಾಗಲೇ ಪ್ರಾಧಿಕಾರದಿಂದ 
ಕೈಗೊಂಡಿದೆ? ಬೆಂಗಳೂರಿನಲ್ಲಿ ಹೊರ ವರ್ತುಲ ರಸ್ಥೆ, ಮೇಲುಸೇತುವೆ, 
ಆಂಡರ್‌ಪಾಸ್‌ಗಳನ್ನು ನಿರ್ಮಾಣ ಮಾಡಿ, ಬೃಹಶ್‌ 
ಬೆಂಗಳೂರು ಮಹಾನಗರ, ಪಾಲಿಕೆಗೆ ನಿರ್ವಹಣೆಗಾಗಿ 
ಹಸ್ತಾಂತರಿಸಲಾಗಿರುತ್ತದೆ. ಇದರ ಜೊತೆಗೆ ಬೆಂಗಳೂರಿನ 
ವರ್ತುಲ ರಸ್ತೆಯಲ್ಲಿ ಸಂಚಾರ 'ದಟ್ಟಣೆಯನ್ನು ತಗ್ಗಿಸಲು, 
ಪೆರಿಫೆರಲ್‌ ರಿಂಗ್‌ ರಸ್ತೆಯನ್ನು ನಿರ್ಮಾಣ ಮಾಡಲು ಕ್ರಮ: 
ಕೈಗೊಳ್ಳಲಾಗುತ್ತಿದೆ. 
ಬ್ದ ಈ ರೀತಿಯೆ ಬಡಾವಣೆಗಳನ್ನು ನಿರ್ಮಾಣ ವಸ್‌ ತರಕ ಅಭಿವೃದ್ಧಿ ನಾನಕ ವತೆಯಿಂದೆ 


ಮಾಡುವುದನ್ನು ನಿಲ್ಲಿಸಿ ಸ್ಯಾಟೆಲೈಟ್‌ 
ಮಾದರಿಯ ನಗರಗಳನ್ನು ಅಭಿವೃದ್ಧಿ 
ಪಡಿಸುವ ಯೋಚನೆ ಸರ್ಕಾರಕ್ಕಿದೆಯೇ? 
(ಮಾಹಿತಿ ನೀಡುವುದು) 


ಸ್ಯಾಟಲೈಟ್‌ ಮಾದರಿಯ ನಗರಗಳನ್ನು ಅಭಿವೃದ್ಧಿ ಪಡಿಸುವ 
Ws ಪ್ರಸ್ತಾವನೆಯು ಇರುವುದಿಲ್ಲ. 


ನಅಇ 38 ಚೆಂಆಸೇ 2021 


ಶಸ. ಡ ND 
(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿಗಳು 


